ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ. ಸ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಸಂಖ್ಯೆ : 1434. 
:ಶ್ರೀ ಕೆ.ಟಿ. ಶ್ರೀಕಂಠೇಗೌಡ 
(ಪದವೀಧರ ಕ್ಷೇತ್ರ) 


23.09.2021. 


Ks 
೩ 
© 


ನಾ 
ಪ್ರಶ್ನೆ 


ಉತ್ತರ 


(ಅ) 


ಸಾಕ್ಕೃಚಿತ್ರ, ಕಿರುಚಿತ್ರ, ವ್ಯಕ್ತ 
ಚಿತ್ರಗಳು ಅಂದರೆ ಏನು; ಇವುಗಳಿಗೆ 
ಇರುವ ವ್ಯತ್ಯಾಸವೇನು; 


ಸಾಕ್ಷ್ಯಚಿತ್ರ: ಯಾವುದೇ ವಿಷಯದ ಕುರಿತ ಮಾಹಿತಿಯನ್ನು ದೃಶ್ಯ 
ಸಾಕ್ಷೈಗಳೊಂದಿಗೆ, ಹಿನ್ನೆಲೆ ನಿರೂಪ ಡೆಯೊಂದಿಗೆ ಪ್ರೇಕ್ಷಕರಿಗೆ ಉದ್ದೇಶಿತ 
ವಿಷಯವು ಮನದಟ್ಟಾಗುವಂತೆ ಮಾಡಿಕೊಡುವ ದೃಶ್ಯಚಿತ್ರವೇ ಸಾಕ್ಷ್ಯಚಿತ್ರ. 
ವಿಷಯವನ್ನು - ಅಥವಾ ದೀರ್ಫವಾಗಿ ಚಿತ್ರೀಕರಿಸಿ 
ವಿವರಣೆಯೊಂದಿಗೆ ಎರಡು ನಿಮಿಷಗಳ ಅವಧಿಯಿಂದ 70 ನಿಮಿಷಗಳ 
ಅವಧಿಯಲ್ಲಿ ನಿರ್ಮಿಸಬಹುದಾಗಿದೆ. 

ಕಿರುಚಿತ್ರ: ಯಾವುದೇ ವಿಷಯದ ಕುರಿತ ಮಾಹಿತಿಯನ್ನು ಅತ್ಯಂತ ಕಡಿಮೆ 
ಅವಧಿಯಲ್ಲಿ ಧೀರ4' ನಿರೂಪಣೆ 
ಸಾಹಿತ್ಯದೊಂದಿಗೆ ದೃಶ್ಯಗಳನ್ನು ಚಿತ್ರೀಕರಿಸಿ, 10, 30, 40, 60 ಸೆಕೆಂಡ್‌ 
ನಿಂದ, 120 ಸೆಕೆಂಡ್‌ ಅವಧಿಯ ದೃಶ್ಯಚಿತ್ರವೇ ಕಿರುಚಿತ್ರ. 

ವ್ಯಕ್ತಿಚಿತ್ರ: ಸಾಧಕರ ಕುರಿತ ಜೀವಮಾನ ಸಾಧನೆ, ಬದುಕಿನ ವಿಶೇಷ, ಅವರ 
ವ್ಯಕ್ತಿತ್ವ ಇತ್ಯಾದಿ ವಿವರಗಳೊಂದಿಗೆ ಅವರ ಸಂದರ್ಶನ, ಅವರು 
ಇಲ್ಲವಾದಲ್ಲಿ ಅವರನ್ನು ಅತ್ಯಂತ ನಿಕಟವಾಗಿ ಬಲ್ಲ ವ್ಯಕ್ತಿಗಳ ಸಂದರ್ಶನ, 
ಇತ್ಯಾದಿಗಳನ್ನು, ಹಿನ್ನೆಲೆ ನಿರೂಪಣೆಯೊಂದಿಗೆ ಚಿತ್ರೀಕರಿಸಿದ 


ಸಂಕ್ಷಿಪ್ತವಾಗಿ 


ಇಲ್ಲದೇ ಘೋಷಣಾ ರೂಪದ 


`ದೃಶ್ಯಚಿತ್ರಗಳೇ ವ್ಯಕ್ತಿಚಿತ್ರ. ಐದು ನಿಮಿಷಗಳ ಅವಧಿಯಿಂದ 120 ನಿಮಿಷಗಳ 


ಅವಧಿಯಲ್ಲಿ ನಿರ್ಮಿಸಬಹುದಾಗಿದೆ. 


(8) 


ಸಂಪರ್ಕ 


ರಾಜ್ಯದ ವಾರ್ಟಾ. 
ಸಾರ್ವಜನಿಕ 

ಇಲಾಖೆಯಿಂದ ಎಷ್ಟು ಸಾಕ್ಸ್ಯಚಿತ್ರ, 
ಕಿರುಚಿತ್ರ, ವ್ಯಕ್ತಿಚಿತ್ರ ಇತರೆಗಳನ್ನು 
ನಿರ್ಮಿಸಲಾಗಿದೆ; 
ಸಿ.ಡಿ. ಗಳ ಸಮೇತ ಮಾಹಿತಿಯನ್ನು 


ನೀಡುವುದು) 


(ವರ್ಷವಾರು, 


ವಾರ್ತಾ ಇಲಾಖೆಯು ಸಂದರ್ಭಕ್ಕೆ ಅನುಗುಣವಾಗಿ ಸಾಕ್ಕ್ಯಚಿತ್ರ, ಕಿರುಚಿತ್ರ, 
ವ್ಯಕ್ತಿಚಿತ್ರ ಹಾಗೂ ಇನ್ನಿತರ ಚಿತ್ರಗಳನ್ನು ನಿರ್ಮಿಸುತ್ತದೆ. 

ಇಲಾಖೆಯಲ್ಲಿ ಲಭ್ಯ ವಿರುವ ದಾಖಲೆಗಳ ಅನ್ವಯ ಒಟ್ಟಾರೆ 1821ಕ್ಕೂ ಹೆಚ್ಚು 
ಸಾಕ್ಷ ಕ್ಯೈಚಿತ್ರ, ಕಿರುಚಿತ್ರ, ಟಿ.ವಿ ಸ್ಥಾ ಟ್ಸ್‌ ಮತ್ತು ವ್ಯಕ್ತಿಚಿತ್ರ ಗಳನ್ನು ನಿರ್ಮಿಸಲಾಗಿದೆ, 
ವಿಡಿಯೋಚಿತ್ರಗಳನ್ನು ಸಿಡಿಯಲ್ಲಿ ಶೇಖರಿಸಿ ನೀಡಲು ತಾಂತ್ರಿಕವಾಗಿ 


ಸಾಧುವಲ್ಲ, ಆದುದರಿಂದ ಇಲಾಖೆ ನಿರ್ಮಿಸಿರುವ ಪ್ರಮುಖ 300ಕ್ಕೂ ಹೆಚ್ಚು 


Information 


ಸಾಕ್ಷ್ಯಚಿತ್ರಗಳನ್ನು ಇಲಾಖೆಯ ಯೂಟ್ಯೂಬ್‌ Karnataka 
ಚಾನಲ್‌ ನಲ್ಲಿ ವೀಕ್ಷಿಸಬಹುದಾಗಿದೆ. ಇನ್ನುಳಿದ ಸಾಕ್ಕ್ಯ/ವ್ಯಕ್ತ ಚಿತ್ರಗಳನ್ನು 


ಯೂಟ್ಯೂಬ್‌ ಗೆ p೦8 ಮಾಡುವ ಪ್ರಕ್ರಿಯೆ ಜಾರಿಯಲ್ಲಿದೆ. 


KY 


Us 


(ಇ) 


ಇವುಗಳನ್ನು. ನಿರ್ಮಾಣ ಮಾಡಲು 
ಇರುವ ಮಾನದಂಡಗಳೇನು; 


ರಾಜ್ಯದ ಅಭಿವೃದ್ಧಿ ಕಾರ್ಯಗಳನ್ನು ಬಿಂಬಿಸುವ ಕಿರುಚಿತ್ರ ಮತ್ತು ಸಾಕ್ಷ್ಯಚಿತ್ರ, | 


ವಿವಿಧ ಕ್ಷೇತ್ರಗಳಲ್ಲಿ ಅಪ್ರತಿಮಃವಿಶಿಷ್ಟ ಸಾಧನೆ ಮಾಡಿದ ಸಾಧಕರ, ನಾಡಿನ 


ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ, ರಾಜ್ಯ ಮತ್ತು ರಾಷ್ಟ್ರಪ್ರಶಸ್ತಿ ಪಡೆದಿರುವ 


ಸಾಧಕರ ಜೀವನ ಸಾಧನೆಗಳನ್ನು ಬಿಂಬಿಸುವ ವ್ಯಕ್ತಿಚಿತ್ರ, ರಾಜ್ಯದ ಪ್ರವಾಸಿ | 
ತಾಣಗಳನ್ನು, ಪ್ರೇಕ್ಷಣಿಯ ಸ್ಥಳಗಳನ್ನು ಪರಿಚಯಿಸುವ ಸಾಕ್ಷ್ಯಚಿತ್ರಗಳನ್ನು | 


ನಿರ್ಮಿಸಲಾಗುತ್ತದೆ 


ಈ ಸಾಕ್ಟ್ಯಚಿತ್ರ, ಕಿರುಚಿತ್ರ ಮತ್ತು ವ್ಯಕ್ತಿಚಿತ್ರಗಳನ್ನು ನಿರ್ಮಿಸಲು ಕ್ಷೇತ್ರದಲ್ಲಿನ [ 


ಪರಿಣಿತಿ, ವಿದ್ಯಾರ್ಹತೆ ಮತ್ತು ಅನುಭವದ ಅಧಾರದ ಮೇಲೆ ನೀಡಲಾಗುತ್ತದೆ. 


ಡಿಪ್ಲೊಮೋ ಇನ್‌ ಸಿನಿಮಾಟೋಗ್ರಫಿ ಹೊಂದಿರುವ' ಅನುಭವಿಗಳಿಗೆ ಹೆಚ್ಚಿನ |. 


ಆದ್ಯತೆ, ಕೆಲವೊಮ್ಮೆ ವಿದ್ಯಾರ್ಹತೆ ಹೊಂದಿರುವ ಹೊಸಬರಿಗೂ ಅವಕಾಶ 
ನೀಡಲಾಗಿದೆ. " 


(ಈ) 


ಈ ಚಿತ್ರಗಳಿಗೆ ಸರ್ಕಾರದಿಂದ 
ದೊರೆತಿರುವ ಸಹಾಯಧನವಷ್ಟು? 
(ವಿವರವಾದ. ಮಾಹಿತಿಯನ್ನು 
ನೀಡುವುದು) 


ಇಲಾಖೆವತಿಯಿಂದ ನಿರ್ಮಿಸುವ ಸಾಕ್ಸ್ಯಚಿತ್ರ, ಕಿರುಚಿತ್ರ ಮತ್ತು ವ್ಯಕ್ತಿಚಿತ್ರಗಳನ್ನು 
ನಿರ್ಮಿಸಲು ನಿರ್ಮಾಣ ವೆಚ್ಚವನ್ನು ಮಾತ್ರ ಭರಿಸಲಾಗುವುದು. ಈ ಚಿತ್ರಗಳಿಗೆ 
ಸಹಾಯಧನ ನೀಡುವ ಯಾವುದೇ ಯೋಜನೆ ಇಲಾಖೆಯಲ್ಲಿ ಇರುವುದಿಲ್ಲ.  - 


ಸಂಖ್ಯೆ: ಕೆಸಿಐ-ಪಿಐಪಿ/264/2021 


(ಬಸವರಾಜ ಬೊಮ್ಮಾಯಿ) 


ಮುಖ್ಯಮಂತ್ರಿ 


